ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 


ಸದಸ್ಯರ ಹೆ 


ಉತ್ತರಿಸುವ "ದನಾಂಕ 
ಉತ್ತರಿಸುವವರು 


ಕರ್ನಾಟಿಕ ವಿಧಾನ ಪರಿಷತು 


: 706 

: ಶ್ರೀಜಿ. ರಘು ಆಚಾರ್‌ (ಸ್ಥಳೀಯ ಸಂಸ್ಥೆಗಳ ಕ್ಷೇತು 

: 25-09-2020. 

: ಮಾನ್ಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು. 


ಪ್ರಶ್ನೆ 


ಉತ್ತರ 


ಪತಗ ಗಾ 


ದಾವಣಗೆರೆ ಜಿಲ್ಲೆಗಳ 
ವ್ಯಾಪ್ತಿಯಲ್ಲಿ ಬರುವ 
ಸಂತ ಕಟ್ಟಡಗಳಿಲ್ಲದ 


ಚಿತ್ರದುರ್ಗ ಜಿಲ್ಲೆಯ ವ್ಯಾಪ್ತಿಯಲ್ಲಿ ಬರುವ 189 ಗ್ರಾಮ ಪಂಚಾಯತಿಗಳ ಪೈಕಿ 7 
ಗ್ರಾಮ ಪಂಚಾಯತಿಗಳಿಗೆ ಸ್ವಂತ ಕಟ್ಟಡ ಇರುವುದಿಲ್ಲ. 


ಗ್ರಾಮ ತಾಲ್ಲೂಕುವಾರು ವಿವರ ಈ ಕೆಳಕಂಡಂತಿದೆ. 
ಪಂಚಾಯಿತಿಗಳ 
ಸಂಖ್ಯೆ ಎಷ್ಟು; 
(ತಾಲ್ಲೂಕುವಾರು ಜಿಲ್ಲೆ T ಲೂಸು ಗ್ರಾ. ಪಂ. ಸ್ವಂತ 
ಮಾಹಿತಿ ಒಟ್ಟು | ಕಟ್ಟಿಡಗಳಲ್ಲಿದ 
ಒದಗಿಸುವುದು) ಸಂಖ್ಯೆ ಗ್ರಾ.ಪ೦. ಗಳ 
ಸಂಖ್ಯೆ 
ಚಿತ್ರದುರ್ಗ ಚಿತ್ರದುರ್ಗ 38 03 
ಹಿರಿಯೂರು 33 04 
ಚಳಕರೆ 40 0 
IN | 
ಹೊಳಲ್ಕೆರೆ "29 Oy 
ಹೊಸದುರ್ಗ | 35 | 0 
ಮೊಳಕಾಲ್ಮೂರು 16 0 
ಒಟ್ಟು 189 07 
ದಾವಣಗೆರೆ ಜಿಲ್ಲೆಯ ಎಲ್ಲಾ J96 ಗ್ರಾಮ ಪಂಚಾಯತಿಗಳು ಸ್ಪಂತ ಕಟ್ಟಡವನ್ನು 
ಹೊಂದಿರುತ್ತವೆ. 

(ಆ) ಈ ಗ್ರಾಮ ಹೊಸದಾಗಿ `ಕಚನೆಯಾದೆ ಗ್ರಾಮ. ಪಂಚಾಯತಿ ಕಛೇರಿ ಕಟ್ಟಡಗಳನ್ನು ರೂ 40.00 
ಪಂಚಾಯಿತಿಗಳಿಗೆ ಲಕ್ಷಗಳ ಅಂದಾಜು ವೆಚ್ಚದಲ್ಲಿ ಕಟ್ಟಡಗಳನ್ನು ನಿರ್ಮಿಸಲು ಉದ್ದೇಶಿಸಲಾಗಿದ್ದು ಈ ಪೈಕಿ 
ಸ್ವಂತ ಕಟ್ಟಡ ಸರ್ಕಾರದ ಅನುದಾನ “ರೂ.20.00 ಲಕ್ಷ್ಯ ಮಹಾತ್ಮ ಗಾಂಧಿ ” ರಾಷ್ಟ್ರೀಯ "ಉದ್ಯೋಗ 
ನಿರ್ಮಾಣ ಮಾಡಲು |ಖಾತರಿ ಯೋಜನೆಯಲ್ಲಿ ಕೈಗೊಳ್ಳುವ ರಾಜೀವ ಗಾಂಧಿ ಸೇವಾ. ಕೇಂದ್ರ ನಿರ್ಮಾಣ 

.| ಸರ್ಕಾರ ಮಾಡಲು ಮೀಸಲಿಟ್ಟಿರುವ "ಅನುದಾನ ರೂ.16.25 ಲಕ್ಷ ಹಾಗೂ 14ನೇ ಹಣಕಾಸು 
ಕೈಗೊಂಡಿರುವ ಯೋಜನೆ ' ಅಥವಾ ಗ್ರಾಮ ಪಂಚಾಯತಿಗಳ ಇನ್ನಿತರೆ ಅನುದಾನದಡಿ 
ಕ್ರಮಗಳೇನು? ಉಳಿಕೆಯಾಗಿರುವ ರೂ.3.75 ಲಕ್ಷಗಳನ್ನು ಬಳಸಿಕೊಳ್ಳಲು" ನಿರ್ಧರಿಸಲಾಗಿರುತ್ತದೆ. 
(ಮಾಹಿತಿ | 
ಒದಗಿಸುವುದು) ನೂತನವಾಗಿ ರಚನೆಯಾದ 461 ಗ್ರಾಮ ಪಂಚಾಯತಿಗಳ ಪೈಕಿ 361 ಗ್ರಾಮ 


ಪಂಚಾಯತಿಗಳ ಆಡಳಿತ ವ್ಯವಸ್ಥೆಗೆ ಅಮಕೂಲವಾಗುವಂತೆ ಕಟ್ಟಡ ಮುಂತಾದ ಮೂಲ 
ಸೌಕರ್ಯಗಳನ್ನು ಕಲ್ಪಿಸಲು ತಲಾ 1 ಗ್ರಾಮ ಪಂಚಾಯತಿಗೆ” ರೂ.10.00 ಲಕ್ಷದಂತೆ 
ಒಟ್ಟು ರೂ.36. 16 ಕೋಟಿಗಳನ್ನು ಬಿಡುಗಡೆ ಮಾಡಲಾಗಿದೆ. 


